ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1380 

ಸದಸ್ಯರ ಹೆಸರು ':  ಶ್ರೀಶಶೀಲ್‌ ಜ ನಮೋಶಿ (ಶಿಕ್ಷಕರ ಕ್ಲೇತು 
ಉತ್ತರಿಸುವ ದಿನಾಂಕ : 24.12.2021 

ಉತ್ತರಿಸುವ ಸಚಿವರು : ಮಾನ್ಯ ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಕ್ರಮ 
| ಸಹ ಪ್ರಶ್ನೆ ಉತ್ತರ 
ಅ |ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ -ಹೌದು- | 


ಮಂಡಳಿಗೆ ಕೇವಲ ಅಧ್ಯಕ್ಷರನ್ನು ಮಾತ್ರ 

ನೇಮಿಸಿ, ಪೂರ್ಣ ಪ್ರಮಾಣದ ಆಡಳಿತ | ಕಲ್ಯಾಣ (ಹಿಂದಿನ ಹೈದ್ರಾಬಾದ) ಕರ್ನಾಟಕ 
ಮಂಡಳಿ ರಚಿಸದಿರುವುದು ಸರ್ಕಾರದ | ಪ್ರದೇಶ ಅಭಿವೃದ್ದಿ ಮಂಡಳಿಯು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದಲ್ಲಿ, | ಅಧಿಸೂಚನೆ ಸಂಖ್ಯೆ: ಡಿಪಿಆರ್‌:ಪಿಎಲ್‌ಎಕ್ಸ್‌:2012, 
ಪೂರ್ಣ ಪ್ರಮಾಣದ ಆಡಳಿತ ಮಂಡಳಿ | ದಿನಾಂಕ: 06.11.2013ರನ್ನಯ ರಚನೆಯಾಗಿದ್ದು, 
ಯಾವಾಗ ರಚನೆ ಮಾಡಲಾಗುವುದು; 2013 ರಿಂದ ಪ್ರಾರಂಭವಾಗಿದೆ. 


ಮಂಡಳಿಯ ಆಡಳಿತ ಮಂಡಳಿಗೆ ಒಬ್ಬರು 
ಅಧ್ಯಕ್ಷರು, ಎಂಟು ಜನ ವಿಧಾನ ಸಭೆಯ ಸದಸ್ಯರು, 
ಇಬ್ಬರು ವಿಧಾನ ಪರಿಷತ್‌ ಸದಸ್ಯರು, ಒಬ್ಬರು 
ಸಂಸತ್ತಿನ ಸದಸ್ಯರು, ಒಬ್ಬರು ಜಿಲ್ಲಾ ಪಂಚಾಯತ 
ಅಧ್ಯಕರು, ಒಬ್ಬರು ಸ್ಥಳೀಯ ಸಂಸ್ಥೆಯ 
ಅಧ್ಯಕ್ಷ/ಮೇಯರ್‌ ಮತ್ತು ಐದು ಜನ ತಜರನ್ನು 
ಒಳಗೊಂಡಿರುತ್ತದೆ. ಪ್ರಸ್ತುತ ಮಂಡಲಿಗೆ ಒಬ್ಬರು 
ಅಧ್ಯಕ್ಷರು ಹಾಗೂ ಒಬ್ಬರು ಸದಸ್ಯರನ್ನು ನೇಮಕ 
ಮಾಡಲಾಗಿದೆ. 


ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ದಿ ಮಂಡಳಿ 
ಯನ್ನು ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡುವ 


ಬಗ್ಗೆ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿ ಇದೆ. 


ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ -ಇಲ್ಲ- pF lo 
ಮಂಡಳಿಗೆ ಪೂರ್ಣ ಪ್ರಮಾಣದ ಆಡಳಿತ 2] 
ಮಂಡಳಿ. ರಚಿಸದಿರುವುದರಿಲದ | 2021-22ನೇ ಸಾಲಿನಲ್ಲಿ ಮಂಡಳಿಗೆ ರೂ.149297| 
ಮಂಡಲೀಯ ಅಭಿವೃದ್ದಿ ಕಾರ್ಯಗಳು | ಕೋಟಿಗಳನ್ನು ಆಯವ್ಯಯದಲ್ಲಿ ನಿಗಧಿಪಡಿಸಿದ್ದು, 
ಕುಂಠಿತಕೊಳ್ಳುತ್ತಿರುವುದು ಸರ್ಕಾರದ | ಈವರೆಗೆ ರೂ.415.16, ಕೋಟಿಗಳನ್ನು ಬಿಡುಗಡೆ 
ಗಮನಕ್ಕೆ “ಇದೆಯೇ; ಹಾಗಿದ್ದಲ್ಲಿ, ಪೂರ್ಣ | ಮಾಡಲಾಗಿದ್ದು, . ' ಆರಂಭಿಕ ಶಿಲ್ಕನ್ನು 
ಪ್ರಮಾಣದ':ಆಡಳಿತ ಮಂಡಳಿ ರಚಿಸಲು | ಒಳಗೊಂಡಂತೆ ರೂ62065 ಕೋಟಿಗಳು 
ಸರ್ಕಾರಕ್ಕಿರುವ ತೊಂದರೆಗಳೇನು? | ವೆಚ್ಚವಾಗಿರುತ್ತದೆ. ಶೇಕಡ 75 ರಷ್ಟು ಆರ್ಥಿಕವಾಗಿ 
ಪ್ರಗತಿ ಸಾಧಿಸಲಾಗಿದೆ. 


ee 


Page 1of3 


